CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೬, ೨೦೦೪ (ಮಾರ್ಗಶಿರ ೨೫, ಶಕ ವರ್ಷ ೧೯೨೬) 





ಸಂಚಿಕೆ ೫೦ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 98 ನಯೋಸೇ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ದಿ. ಶ್ರೀ ಜಿ.ಎಸ್‌. ಚಂದ್ರಕಾಂತ, ಕಿರಿಯ ನಗರ ಯೋಜಕರ ಇವರಿಗೆ ದಿನಾಂಕ: 5.9.2001 ರಿಂದ 28.12.2001ರವರೆಗೆ ರಾಮನಗರ 
ಕಛೇರಿಯ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಅಧಿಕ ಪ್ರಭಾರವನ್ನು ವಹಿಸಿಕೊಂಡು ತೃಪ್ತಿಕರವಾಗಿ ಕೆಲಸ ನಿರ್ರಹಿಸಿದ ಅವಧಿಗೆ 
ಸಹಾಯಕ ನಿರ್ದೇಶಕರ ವೇತನ ಶ್ರೇಣಿ ರೂ. 7400-13,120-00 ರ ಕನಿಷ್ಟ ವೇತನದ ಶೇಕಡ 5 ರಷ್ಟು ಪ್ರಭಾರಭತ್ಕೆಯನ್ನು ಕೆ.ಸಿ.ಎಸ್‌.ಆರ್‌. 
ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1917 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
HIGH COURT OF KARNATAKA 
NOTIFICATION No. HCE.1009/2004, Bangalore, Dated: 17" November, 2004 
In exercise of the powers conferred on the Hon'ble the Chief Justice under Rule 4(a) of the 
Karnataka High Court Administrative Expenditure Rules, 1989, Hon'ble the Chief is pleased to create one 
post of Assistant Registrar-cum-Private Secretary to Hon'ble the Chief Justice by upgrading one post of 
senior Judgement Writer in the scale of Rs.7400-200-8800-260-10880-320-13120/-, with immediate effect 
on the establishment of the High Court of Karnataka on temporary basis for a period of two years. 
By Order of Hon'ble the Chief Justice, 
P.R. 1922 R. VENKATESH 
Registrar (Judicial) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಐ:15:ಎಂಜಿಎಸ್‌:1998 (ಭಾಗ), ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2004 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭೂವಿಜ್ಞಾನಿಗಳ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಹಿರಿಯ 
ಭೂವಿಜ್ಞಾನಿ ಹುದ್ದೆಗೆ (ವೇತನ ಶ್ರೇಣಿ ರೂ.6300-11840) ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 























ಕ್ರ. ಸಂ. ಹೆಸರು ಮತ್ತು ಪದನಾಮ ಬಡ್ತಿ ಮೇಲೆ ನೇಮಿಸಿದ ಸ್ಥಳ 
ಶ್ರೀಯುತರಾದ 
1. ಎನ್‌. ಚಂದ್ರಣ್ಣ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, 
ಉಪನಿರ್ದೇಶಕರ ಕಛೇರಿ, ಚಾಮರಾಜನಗರ. (ಅಂತರ್ಜಾಲ) ಜಿಲ್ಲಾ ಪಂಚಾಯತ್‌, ಬೆಂಗಳೂರು 
22 ಬಿ.ಎನ್‌. ಶಂಕರ್‌, ಭೂವಿಜ್ಞಾನಿ (ಖನಿಜ), ಹಿರಿಯ ಭೂವಿಜ್ಞಾನಿ, (ಖನಿಜ) ಮಂಡ್ಯ 
ಮೈಸೂರು 





(೬೩೭ ) 


೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ಭಾಗ - ೨ 





















































ಕ್ರ. ಹೆಸರು ಮತ್ತು ಪದನಾಮ ಬಡ್ತಿ ಮೇಲೆ ನೇಮಿಸಿದ ಸ್ಥಳ 

ಸಂ. | ಶ್ರೀಯುತರಾದ ಲ 

3. | ಡಿ.ಆರ್‌. ರಂಗಸ್ವಾಮಿ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, 
ಉಪನಿರ್ದೇಶಕರ ಕಛೇರಿ, ತುಮಕೂರು. ನಿರ್ದೇಶಕರ ಕಛೇರಿ, ಬೆಂಗಳೂರು. 

4. | ಮಹಮದ್‌ ಸಮೀವುಲ್ಲಾ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ, (ಅಂತರ್ಜಲ), ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಜಿಲ್ಲಾ ಪಂಚಾಯತ್‌, ಬೆಳಗಾಂ 

5. | ಬಿ.ಕೆ. ರಾಮಚಂದ್ರ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ (ಖನಿಜ), ಮೈಸೂರು 
ಉಪನಿರ್ದೇಶಕರ ಕಛೇರಿ, ಬೆಂಗಳೂರು ಉತ್ತರ 

6. | ಎಸ್‌.ಆರ್‌. ನಿಡಗುಂದಿ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಅಂತರ್ಜಲ), ಜಿಲ್ಲಾ ಪಂಚಾಯತ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಖನಿಜ), ಬಿಜಾಪುರ. ಬೆಳಗಾಂ. 

7. | ಬಿ.ಎಂ. ರವೀಂದ್ರ ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ನಿರ್ದೇಶಕರ ಕಛೇರಿ, ಬೆಂಗಳೂರು. 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ, ಜಿಲ್ಲಾ ಪಂಚಾಯತ್‌, 
ಮಂಗಳೂರು. 

8. | ಎನ್‌.ಎಂ. ಉದಯಶಂಕರ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಅಂತರ್ಜಲ), ಜಿಲ್ಲಾ ಪಂಚಾಯತ್‌, 
ಉಪನಿರ್ದೇಶಕರ ಕಛೇರಿ, ಮಂಗಳೂರು. ರಾಯಚೂರು. 

9. | ಜಿ. ನಾರಾಯಣಚಾರ್‌, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಅಂತರ್ಜಲ), 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ, (ಅಂತರ್ಜಲ), ಜಿಲ್ಲಾ ಪಂಚಾಯತ್‌ ಬಳ್ಳಾರಿ. 
ಜಿಲ್ಲಾ ಪಂಚಾಯತ್‌, ಮೈಸೂರು. 

10. | ಸಿ.ಐ. ಅಶೋಕ್‌, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಅಂತರ್ಜಲ), 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಅಂತರ್ಜಲ), ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು. 
ಜಿಲ್ಲಾ ಪಂಚಾಯತ್‌, ಬಳ್ಳಾರಿ. 

11. | ಕೆ.ಜಿ. ಮಂಜುನಾಥ್‌, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಅಂತರ್ಜಲ), 
ಉಪನಿರ್ದೇಶಕರ ಕಛೇರಿ, ಕಾರವಾರ. ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ 

12. | ಹೆಚ್‌.ಎಂ. ವಿಶ್ವನಾಥ್‌, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಜಂಟಿ ನಿರ್ದೇಶಕರ ಕಛೇರಿ, ಬಳ್ಳಾರಿ. 
ಉಪನಿರ್ದೇಶಕರ ಕಛೇರಿ, ಹೊಸಪೇಟೆ. 

13. | ಎಂ. ಅಜೀಜುಲ್ಲಾ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, (ಖನಿಜ), ಬಿಜಾಪುರ. 
ಉಪನಿರ್ದೇಶಕರ ಕಛೇರಿ, ಚಾಮರಾಜನಗರ. 

14. | ಡಿ. ಪ್ರಸನ್ನಕುಮಾರ್‌, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ನಿರ್ದೇಶಕರ ಕಛೇರಿ, ಬೆಂಗಳೂರು. 
ನಿರ್ದೇಶಕರ ಕಛೇರಿ, ಬೆಂಗಳೂರು. 

15. | ಹೆಚ್‌. ಶಿವಾನಂದಂ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಜಂಟಿ ನಿರ್ದೇಶಕರ ಕಛೇರಿ, ಮೈಸೂರು. 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ (ಅಂತರ್ಜಲ), 
ಜಿಲ್ಲಾ ಪಂಚಾಯತ್‌, ತುಮಕೂರು. 

16. | ಎಂ.ಆರ್‌. ನಾಗೇಂದ್ರಪ್ಪ, ಭೂವಿಜ್ಞಾನಿ, ಹಿರಿಯ ಭೂವಿಜ್ಞಾನಿ, ಅಂತರ್ಜಲ, ಜಿಲ್ಲಾ ಪಂಚಾಯತ್‌, 
ಹಿರಿಯ ಭೂವಿಜ್ಞಾನಿಯವರ ಕಛೇರಿ, ಅಂತರ್ಜಲ, ಮೈಸೂರು. 
ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1923 ಕೆ.ಎನ್‌. ಕೃಷ್ಣಮೂರ್ತಿ 
ಸರ್ಕಾರದ ಅಪರ ಕಾರ್ಯದರ್ಶಿ (ಗಣಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 591 ಸೆಅಸೆ 2004, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2004 

ಶ್ರೀ ಸಂದೀಪ್‌ ದವೆ, ಐ.ಎ.ಎಸ್‌., ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು 
ಇವರಿಗೆ ದಿನಾಂಕ: 11.10.2004 ರಿಂದ 16.10.2004ರ ವರೆವಿಗೆ (ಉದಿಸೇ) ಒಟ್ಟು 06 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಹಾಗೂ ರಜೆಯ ಮೊದಲು ದಿನಾಂಕ: 9.10.2004 ಹಾಗೂ 10.10.2004 ಮತ್ತು ರಜೆಯ ಕೊನೆಯಲ್ಲಿ ದಿ:17.10.2004 ರಂದು ಬರುವ ಸಾರ್ವತ್ರಿಕ 
ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 

ಶ್ರೀ ಸಂದೀಪ್‌ ದವೆ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ 
ಮತ್ತು ಜವಳಿ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಶ್ರೀ ಸಂದೀಪ್‌ ದವೆ, ಐ.ಎ.ಎಸ್‌. ರವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ 2004-05ರ ಬ್ಲಾಕ್‌ ಅವಧಿಯಲ್ಲಿ 
ಅಲಹಾಬಾದ್‌ಗೆ ಹೋಗಿ-ಬರಲು ಸ್ವಗ್ರಾಮ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ೬೩೯ 











ಕ್ರ. ಸಂ. ಹೆಸರು ಸಂಬಂಧ ವಯಸ್ಸು 
1. ಶ್ರೀ ಸಂದೀಪ್‌ ದವೆ ಸ್ವತಃ 43 ವರ್ಷಗಳು 
2. ಶ್ರೀಮತಿ ಮಾಲಾ ದವೆ ಪತ್ನಿ 42 ವರ್ಷಗಳು 
3. ಕು: ಮೇಖಲಾ ದವೆ ಮಗಳು 12 ವರ್ಷಗಳು 
4. ಕು: ಸಿದ್ಧಾಂತ ಕೆ. ದವೆ ಮಗ 10 ವರ್ಷಗಳು 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1925 ಬಿ.ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1) 
HIGH COURT OF KARNATAKA 
NOTIFICATION No. HCE.1009/2004 Bangalore, Dated: 17" November, 2004 
In exercise of the powers under Article 229 of the Constitution of India and Rule 7 of the High 
Court of Karnataka Service (Conditions of Service and Recruitment) Rules, 1973 and all other powers 
enabling thereunto, the Hon'ble the Chief Justice is pleased to promote Sri Raghavendra Upadya, Senior 
Judgement Writer of this office as Assistant Registrar-cum-Private Secretary to Hon'ble the Chief Justice 
on a temporary basis in grade of Rs.7400-200-8800-260-10880-320-13120/- with immediate effect 
against one of the newly created post of Assistant Registrar-cum-Private Secretary to Hon'ble the Chief 
Justice by upgrading one post of Senior Judgement Writer on the establishment of the High Court of 
Karnataka on the temporary basis for a period of two years vide this Office Notification of even number 
dated 17.11.2004. 
By Order of Hon'ble the Chief Justice, 
P.R. 1926 R. VENKATESH 
Registrar (Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 332 ಸಅರ 2004, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2004 
ಸಿ.ಆ.ಸು.ಇ. (ಲೆಕ್ಕಪತ್ರ - ಐ.ಆರ್‌.ಎಲ್‌.ಎ) ಇಲಾಖೆಯ ಅಧೀನ ಕಾರ್ಯದರ್ಶಿ ಶ್ರೀ ಪಿ.ಬಿ. ರಾಮಚಂದ್ರಚಾರ್‌, ಇವರಿಗೆ 31 ದಿನಗಳ 
ಪರಿವರ್ತಿತ ರಜೆಯನ್ನು ದಿನಾಂಕ 29.11.2004 ರಿಂದ 29.12.2004 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ ಮಾಡಲಾಗಿದೆ. 
ಮೇಲ್ಕಂಡ ರಜೆ ಅವಧಿಯಲ್ಲಿ ಅದೇ ಇಲಾಖೆಯ (ಲೆಕ್ಕಪತ್ರ - ಐ.ಆರ್‌.ಎಲ್‌.ಎ) ಶಾಖಾಧಿಕಾರಿ, ಶ್ರೀಮತಿ ಎ. ಶಾಂತಮ್ಮ ರವರನ್ನು 
ಪ್ರಭಾರದ ಮೇಲೆ ಮೇಲ್ಕಂಡ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1927 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 59 ನಯೋಸೇ 2004, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2004 
ಶ್ರೀ ಸಿ.ವಿ. ವಸ್ತದ್‌, ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಬಾಗಲಕೋಟೆ, ಇವರು ನಗರ 
ಯೋಜನಾ ಸಹಾಯಕ ನಿರ್ದೇಶಕರು ಬಾಗಲಕೋಟೆ ಇವರ ಹುದ್ದೆಯಲ್ಲಿ ದಿನಾಂಕ: 4.8.99 ರಿಂದ 8.7.2004 ರವರೆಗೆ (ರಜಾ ಅವಧಿಯನ್ನು 
ಹೊರತುಪಡಿಸಿ) ಅಧಿಕ ಪ್ರಭಾರವನ್ನು ವಹಿಸಿಕೊಂಡು ತೃಪ್ತಿಕರವಾಗಿ ನಿರ್ವಹಿಸಿರುವುದರಿಂದ, ಈ ಅವಧಿಗೆ ಸಹಾಯಕ ನಿರ್ದೇಶಕರ ವೇತನ ಶ್ರೇಣಿ 
ರೂ.7,400-13,120ರ ಕನಿಷ್ಠ ವೇತನದ ಶೇಕಡ 5 ರಷ್ಟು ಪ್ರಭಾರಭತ್ಯೆಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1928 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಪ್ರಯು:20:ಪ್ರವಾಸಿ:2004, ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌ 2004 
ಪ್ರವಾಸೋದ್ಯಮ ಇಲಾಖೆಯಲ್ಲಿ ಶ್ರೀ ಶಿವಾನಂದ ಆರಾಧ್ಯ, ಉಪನಿರ್ದೇಶಕರ ಮುಂಬಡ್ತಿಯಿಂದ ತೆರವಾದ ಜಾಗಕ್ಕೆ ಶ್ರೀ ಪೂವಯ್ಯನ್‌, 
ಸಹಾಯಕ ನಿರ್ದೇಶಕರು, ಪ್ರಾದೇಶಿಕ ಪ್ರವಾಸಿ ಕಚೇರಿ, ಕಾರವಾರರವರಿಗೆ ಉಪನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೇಂದ್ರ ಕಚೇರಿಯಲ್ಲಿ ಖಾಲಿ ಇರುವ ಉಪನಿರ್ದೇಶಕರ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1929 ಎಸ್‌. ಸೀತಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ 


೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 345 ಸಅಸೇ 2004, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌ 2004 

ಶ್ರೀ ಮಲ್ಲಪ್ಪ ಚಂದ್ರಮಪ್ಪ ಬಿರಾದಾರ್‌, ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ನಿಯೋಜನೆ ಮೇಲೆ ಗೃಹ ಮತ್ತು ಸಾರಿಗೆ ಇಲಾಖೆ ಕಾನೂನು 
ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು ಇವರನ್ನು 1ನೇ ಅಪರ 
ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ಗುಲ್ಬರ್ಗಾ ಇಲ್ಲಿಗೆ ವರ್ಗಾವಣೆ ಮೇಲೆ ನೇಮಿಸಿರುವುದರಿಂದ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಕರ್ನಾಟಕ ಸರ್ಕಾರ ಸಚಿವಾಲಯ, ಗೃಹ ಮತ್ತು ಸಾರಿಗೆ ಇಲಾಖೆ ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 

ಭಾಗ-2 

ಶ್ರೀ ಸದಾನಂದ ನಾರಾಯಣ ನಾಯಕ್‌, 24ನೇ ಅಪರ ಸಿವಿಲ್‌ ನ್ಯಾಯಾಧೀಶರು, ಕೋರ್ಟ್‌ ಆಫ್‌ ಸಾಲ್‌ ಕಾಸಸ್‌ ಹಾಗೂ 22ನೇ ಅಪರ 
ಮುಖ್ಯ ಮೆಟ್ರೋಪಾಲಿಟನ್‌ ನ್ಯಾಯಾಧೀಶರು, ಬೆಂಗಳೂರು ಸಿಟಿ ಇವರನ್ನು ಗೃಹ ಮತ್ತು ಸಾರಿಗೆ ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರು 
ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗೃಹ ಮತ್ತು 
ಸಾರಿಗೆ ಇಲಾಖೆ ಕಾನೂನು ಕೋಶದ ಮುಖ್ಯಸ್ಥರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ, 
ಬೆಂಗಳೂರು ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಇಡಿ 164 ಡಿಜಿಒ 2004, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2004 

ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ವಿಧಾನಸೌಧ ಘಟಕ, ಬೆಂಗಳೂರು ಇಲ್ಲಿನ ಸಹಾಯಕ ನಿರ್ದೇಶಕ, 
ಶ್ರೀ ಎಸ್‌.ಎಂ. ಬಾವಿಕಟ್ಟಿ, ಅವರನ್ನು ಗುಲ್ಬರ್ಗಾ ಶಾಖಾ ಮುದ್ರಣಾಲಯಕ್ಕೂ ಹಾಗೂ ಅಲ್ಲಿನ ಸಹಾಯಕ ನಿರ್ದೇಶಕ, ಶ್ರೀ ಎಸ್‌.ವಿ. ನಾನಾವಟಿ 
ಅವರನ್ನು ಶ್ರೀ ಎಸ್‌.ಎಂ. ಬಾವಿಕಟ್ಟಿ ಅವರ ಜಾಗಕ್ಕೂ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವಾಗುವವರೆಗೆ ವರ್ಗಾಯಿಸಿ 
ನೇಮಿಸಿದೆ. 


ಪಿ.ಆರ್‌. 1930 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಆಕುಕ 252 ಸಿಜಿಇ 2003, ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌ 2004 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇಲಾಖೆಯ, ಈ ಕೆಳಕಂಡ ಆರೋಗ್ಯ ಮೇಲ್ವಿಚಾರಕರಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ಹಿರಿಯ ಆರೋಗ್ಯ ಮೇಲ್ವಿಚಾರಕರು (ಗ್ರೂಪ್‌-ಬಿ) ವೇತನ ಶ್ರೇಣಿ ರೂ. 5575-10620, ಹುದ್ದೆಯಲ್ಲಿ ಸ್ಥಾನಪನ್ನ 
ಪದೋನ್ನತಿಯನ್ನು ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳದಲ್ಲಿ ನೇಮಿಸಲಾಗಿದೆ. 


ಪಿ.ಆರ್‌. 1931 



































ಕ್ರ. ಆರೋಗ್ಯ ಮೇಲ್ವಿಚಾರಕರ ಹೆಸರು ಮತ್ತು ಪದೋನ್ನತಿಯ ಮೇಲೆ ನೇಮಕ ಮಾಡಿದ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಹುದ್ದೆ ಮತ್ತು ಸ್ಥಳ 

1. | ಶ್ರೀ ವಿ.ಎಂ. ಗುಡಿ ಹಿರಿಯ ತರಬೇತಿ ಅಧಿಕಾರಿ (ಸ್ಕಾನಿಟೇಷನ್‌) ಆರೋಗ್ಯ ಮತ್ತು 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ತರಬೇತಿ ಕೇಂದ್ರ, ಬೆಂಗಳೂರು. | ಕುಟುಂಬ ಕಲ್ಮಾಣ ತರಬೇತಿ ಕೇಂದ್ರ, ಹುಬ್ಬಳ್ಳಿ. 

2. | ಶ್ರೀ ಎಸ್‌. ಧರ್ಮಲಿಂಗಂ ಸಹಾಯಕ ಬೋಧಕರು, ಆರೋಗ್ಯ ನಿರೀಕ್ಷಕರ ತರಬೇತಿ 
ಲೇಡಿ ವಿಲಿಂಗಡನ್‌, ರಾಜ್ಯ ಕ್ಷಯರೋಗ ಕೇಂದ್ರ, ಬೆಂಗಳೂರು. ಕೇಂದ್ರ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. 

3. | ಶ್ರೀ ಎಂ.ಟಿ. ದೇವಸೂರು ಸಹಾಯಕ ಬೋಧಕರು, ಆರೋಗ್ಯ ನಿರೀಕ್ಷಕರ ತರಬೇತಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ , ಹುಬ್ಬಳ್ಳಿ. ಕೇಂದ್ರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಛೇರಿ, 

ಧಾರವಾಡ. 

4. | ಶ್ರೀ ಕೆ.ಎ. ಶಾಮಣ್ಣ ಸಹಾಯಕ ಬೋಧಕರು, ಆರೋಗ್ಯ ನಿರೀಕ್ಷಕರ ತರಬೇತಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ, | ಕೇಂದ್ರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಕಛೇರಿ, 
ಬೆಂಗಳೂರು. ಮಂಡ್ರ 

5. | ಶ್ರೀ ಟಿ. ಭೀಮಯ್ಯ ಸಹಾಯಕ ಬೋಧಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಜಿಲ್ಲಾ ಮಲೇರಿಯ ಕಛೇರಿ, ಚಿತ್ರದುರ್ಗ. ತರಬೇತಿ ಕೇಂದ್ರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಕಛೇರಿ, ಬಳ್ಳಾರಿ. 

6. | ಶ್ರೀ ಅಮೀನ್‌ ಖಾನ್‌ ಸಾಂಕ್ರಾಮಿಕ ರೋಗಗಳ ವಿಭಾಗ (ಸಿ.ಎಂ.ಡಿ.) ಆರೋಗ್ಯ ಮತ್ತು 
ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಬೆಂಗಳೂರು. ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು-9 
ಪದೋನ್ನತಿಯ ಮೇಲೆ ನೇಮಕಗೊಂಡ ಅಧಿಕಾರಿಗಳು, ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸಿ.ಟಿ.ಸಿ.ನ್ನು ಸಂಬಂಧಪಟ್ಟವರಿಗೆ ಕಳುಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1932 ಕಾಶೀನಾಥ ಪಟವಾಡಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ೬೪೧ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 262 ರಾಲೆಪ 2004(ಭಾಗ-1), ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಮ ಸಂಖ್ಯೆಯ ದಿನಾಂಕ: 12.11.2004ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ರಾಜ್ಯ ಲೆಕ್ಕಪತ್ರ 
ಇಲಾಖೆಯ ಈ ಕೆಳಕಂಡ ಗ್ರೂಪ್‌ “ಎ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ಸ್ಥಳಕ್ಕೆ ತಕ್ಷಣ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 














ಕ್ರ. ಅಧಿಕಾರಿಯ ಹೆಸರು ಮತ್ತು ಪದನಾಮ ಹಾಗೂ ವರ್ಗಾವಣೆಯಾದ ಸ್ಥಳ 
ಸಂ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಜಂಟಿ ನಿಯಂತ್ರಕರು 
1. | ಶ್ರೀ ಎನ್‌.ಬಿ. ಶಿವರುದ್ರಪ್ಪ, ಹಣಕಾಸು ಅಧಿಕಾರಿ, 
ಹಣಕಾಸು ಅಧಿಕಾರಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, 
ಮೈಸೂರು ಇಲ್ಲಿಂದ ಹಿರಿಯ ಬೋಧಕರಾಗಿ (ಹಣಕಾಸು), ಆಡಳಿತ ಮೈಸೂರು ಇಲ್ಲಿಯೇ ಮುಂದುವರೆಸಿದೆ. 
ತರಬೇತಿ ಸಂಸ್ಥೆ ಮೈಸೂರು ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 
2. | ಶ್ರೀಮತಿ ಎಂ.ಎನ್‌. ವಸಂತ ಕುಮಾರಿ, ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, 


ಮುಖ್ಯ ಲೆಕ್ಕಾಧಿಕಾರಿ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಚಾಮರಾಜನಗರ ಇಲ್ಲಿ ಶ್ರೀ ವಿ. ನಾಗರಾಜ್‌ ರವರ 
ಮೈಸೂರು ಇಲ್ಲಿಂದ ಹಣಕಾಸು ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಮುಕ್ತ | ವರ್ಗಾವಣೆಯಿಂದ ತೆರವಾದ ಹುದ್ದೆಗೆದುರಾಗಿ. 
ವಿಶ್ವವಿದ್ಯಾಲಯ, ಮೈಸೂರು ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿ 
ಇರುವವರು. 





ಸಹಾಯಕ ನಿಯಂತ್ರಕರು 





3. | ಶ್ರೀ ಮದ್ದೂರು ತಿಮ್ಮಯ್ಯ ಲೆಕ್ಕಾಧಿಕಾರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 





» 
ಲೆಕ್ಕಾಧಿಕಾರಿ (ಹ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇಲ್ಲಿ ಶ್ರೀ ಬಿ. ಶಿವಣ್ಣ ರವರ ನಿವೃತ್ತಿಯಿಂದ 
ಬೆಂಗಳೂರು ಇಲ್ಲಿಂದ ಲೆಕ್ಕಾಧಿಕಾರಿಗಳಾಗಿ ಜಿಲ್ಲಾ ಪಂಚಾಯತ್‌, ತೆರವಾದ ಹುದ್ದೆಗೆದುರಾಗಿ. 
ಕೋಲಾರ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು 

4. | ಶ್ರೀ ವಿ.ಎಂ.ಶಿಂಪಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ ಇಲ್ಲಿ 


ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಸ್ಥಳೀಯ ಶ್ರೀ ಎಂ.ಐ. ದೊಡ್ಡಮನಿ ರವರ ವರ್ಗಾವಣೆಯಿಂದ 
ಲೆಕ್ಕಪರಿಶೋಧನಾ ವರ್ತುಲ, ಹಾವೇರಿ ಇಲ್ಲಿಂದ ಸಹಾಯಕ | ತೆರವಾದ ಹುದ್ದೆಗೆದುರಾಗಿ. 

ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ಮೇಲೆ ಲೆಕ್ಕಾಧಿಕಾರಿಯಾಗಿ ಜಿಲ್ಲಾ 
ಪಂಚಾಯತ್‌, ಕೊಪ್ಪಳ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವವರು. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1933 ಎಲ್‌. ಶ್ರೀನಿವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 186 ಡಿಪಿಐ 2004, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌ 2004 
ಶ್ರೀ ಸಂಜೀವ್‌ಕುಮಾರ್‌, ಭಾ.ಆ.ಸೇ., ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಗುಲ್ಬರ್ಗಾದ ಅಪರ ಆಯುಕ್ತರ ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1935 ಎಫ್‌.ಆರ್‌ ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 180 ನಯೋಸೇ 2004, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 
ಶ್ರೀ ಬಿ.ವಿ. ಚಿತ್ತವಾಡಗಿ, ಕಿರಿಯ ನಗರ ಯೋಜಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ರಾಯಚೂರು ಇವರನ್ನು ನಗರ 
ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಜಮಖಂಡಿ ಇಲ್ಲಿ ಖಾಲಿ ಇರುವ ಕಿರಿಯ ನಗರ ಯೋಜಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1936 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 304 ಸಅಸೇ 2004, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2004 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಅಪರ ಕಾರ್ಯದರ್ಶಿ ಶ್ರೀ ಹೆಚ್‌.ಹೆಚ್‌. ಸೇಠ್‌, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಕಾರ್ಯದರ್ಶಿ, ಯೋಜನಾ ಇಲಾಖೆ - ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


೬೪೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ಭಾಗ - ೨ 





ಯೋಜನಾ ಇಲಾಖೆಯ ಸಹ ಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ. (ವೃಂದ ಮತ್ತು ನೇಮಕಾತಿ) ನಿಯಮ 1992ರ ಪ್ರಕಾರ ಅಪರ ಕಾರ್ಯರ್ದ ಹುದ್ದೆ 
ಎಂದು ಗುರುತಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1938 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) 
OFFICE OF THE CITY CIVIL COURT BANGALORE 
NOTIFICATION No. ADM.l. (E) 1562 : 2004, Bangalore, Dated: 22" November, 2004 

Sri M. Murali, Asst.Registrar, City Civil Court, Bangalore is granted cash equivalent of leave 
salary for earned leave not exceeding 240 days at his credit on the date of his retirement w.e.f. 
30.11.2004 in accordance with Rule 118-A of K.C.S.Rs. 

Further, it is certified that there are no departmental enquiries/ criminal proceedings are pending 
against Sri M. Murali, Asst.Regitrar of this Court, who is retiring from service on the afternoon of 
30.11.2004, on attaining the age of superannuation. 

He shall be paid pay and allowances admissible for the period of earned leave at his credit as per 
rules. 

By Order of the Prl. City Civil & Session Judge, Bangalore, 
P.R. 1939 Registrar 
City Civil Court, Bangalore. 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 113 SPS 2004, Bangalore, Dated: 30" November, 2004 

The following IPS probationers of 2003 batch allotted to Karnataka Cadre are deputed for 04 
weeks training at the Karnataka, Police Academy, Mysore w.e.f. 28.12.2004 and thereafter attached to 
the districts mentioned against their names for practical training. 


1. SriKV. Trilok Chandra ದ Tumkur 
2. SriN. Sateesh Kumar - Hassan 
3. Sri Pawar Pravin Madhukar ದ Dakshina Kannada District 


By Order and in the name of the Governor of Karnataka, 
K. SUDHAKARA SHETTY 
P.R. 1940 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 75 SPS 2004, Bangalore, Dated: 24" November, 2004 

Sri B.N.P. Albuquerque, IPS (KN 69), Director General of Police, Karnataka Lokayukta, 
Bangalore, is transferred and posted as Director General of Police and Commandant General, Home 
Guards and Fire Force, Bangalore, vice Sri Y.S. Rao, IPS, retiring on 30.11.2004. 

Sri ಓಣ. Srinivasan, IPS (KN 72), Additional Director General of Police, COD, Special Ulnits and 
Economic Offences, Bangalore is promoted to officiate in the grade of Director General of Police, in the 
above Supertime scale of IPS carrying the scale of pay of Rs.24050-650-26000 with immediate effect and 
posted until further orders as Director General of Police, COD, Special Units and Economic Offences, 
Bangalore in the upgraded post. 

Government declare under rule 9 of IPS (Pay) Rules, 1954 that the post of Director General of 
Police, COD, Special Units and Economic Offences, Bangalore, is equivalent in status and responsibilities 
to the cadre of Director General of Police and Commandant General, Home Guards and Ex-Officio 
Director, Civil Defence and Director, Fire Force, Bangalore, in the above Super-time scale of IPS as 
included in Scheduled III-A to the said Rules. 

By Order and in the name of the Governor of Karnataka, 
K. SUDHAKARA SHETTY 
P.R. 1941 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 69 SPS 2004, Bangalore, Dated: 23" November, 2004 

Sri N. Shivakumar, IPS (KN-91), Deputy Commissioner of Police, Head Quarters, Bangalore, is 
transferred with immediate effect and posted until further orders as Deputy Commissioner of Police,, East 
Zone, Bangalore, in the existing vacancy. 

Sri G.B. Chebbi, IPS (KN-93), Superintendent of Police, Chitradurga District, Chitradurga, is 
transferred with immediate effect and posted until further orders as Deputy Commissioner of Police, 
Central Zone, Bangalore, in the existing vacancy. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ೬೪೩ 





Sri 8. Dayananda, IPS (KN-94), waiting for posting, is posted until further orders as 
Superintendent of Police, Chitradurga District, Chitradurga, vice Sri G.B. Chebbi, IPS, transferred. 
By Order and in the name of the Governor of Karnataka, 
S. SELVAKUMAR 
P.R. 1942 Deputy Secretary to Government, 
Department of Personnel and Administrative Reforms (Services). 


NOTIFICATION No. DPAR 12 SFP 2004, Bangalore, Dated: 25 November, 2004 
Sri M.R. Karki, IFS, (KN-80), Conservator of Forests (waiting for posting) Bangalore, is promoted 
to officiate in the Supertime Scale Level-| of IFS viz., Rs.18400-500-22400 with immediate effect and he is 
posted for a day as Chief Conservator of Forests, (Social Forestry), Bangalore vice Sri M. Munireddy, IFS, 
proceeding on leave. From the next day his services are placed at the disposal of Water Resources 
Department until further orders to post him as Chief Conservator of Forests and Administrator, CADA 
(Bhadra), Shimoga in the existing vacancy. 
By Order and in the name of the Governor of Karnataka, 
K. SUDHAKARA SHETTY 
P.R. 1943 Under Secretary to Government, 
Department of Personnel and Administrative Reforms (Services-1). 
NOTIFICATION No. DPAR 79 SEM 2004, Bangalore, Dated: 235 November, 2004 
Smt Kavitha Kestur, IA & AS (Senior Administrative Grade) is continued on deputation for a 
further period of two years from 5.11.2004, in the post of Controller and Ex-Officio Secretary to 
Government (Accounts Management) Finance Department, Karnataka Government Secretariat, 
Bangalore. However, she will not be entitled for deputation allowance for the 5th year i.e., from 5.11.2005 
to 4.11.2006. 
The other terms and conditions of deputation issued in Government Order No: DPAR 45 SEM 
2000, dated:8.3.2002 shall continue to hold good for the above period. 
By Order and in the name of the Governor of Karnataka, 
U.P. PRABHU 
P.R. 1945 Under Secretary to Government, 
Department of Personnel and Administrative Reforms (Services-2). 
NOTIFICATION No. DPAR 660 SAS 2004, Bangalore, Dated: 30" November, 2004 
Sri K.P. Pandey, IAS, (KTK:69) Additional Chief Secretary and Principal Secretary to 
Government, Finance Department, Bangalore, is permitted to retire from the service under rule 16(2) of 
the AIS (DCRB) Rules, 1958 with effect from 30.11.2004 (Afternoon). The Central Government have 
conveyed their approval for waiver of notice period for voluntary retirement under rule 16(2) ibid, by 
invoking provisions of rule 3 of AIS (Conditions of Service-Residuary Matters) Rules, 1960. vide their 
letter No. 24012/24/2004/ಗ15(1), dt:30.11.2004. 
The Government dues outstanding if any against Sri K.P. Pandey shall be recovered from out of 
retirement benefits admissible to him. 
By Order and in the name of the Governor of Karnataka, 
K. SUDHAKARA SHETTY 
P.R. 1946 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 130 ಸೇಇಮು 2004, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2004 
ಅಧಿಸೂಚನೆ ಸಂಖ್ಯೆ: ಆಕುಕ 900 ಎಂಎಸ್‌ಎಸ್‌ 2003 ದಿನಾಂಕ: 17.1.2004 ರನ್ವಯ ದಿನಾಂಕ:31.8.2004ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ಸೇವೆಯಿಂದ ನಿವೃತ್ತಿ ಹೊಂದಿರುವ ಡಾ: ಸಿ.ಎಸ್‌. ಪದ್ಮ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 
ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.9.1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ 
ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1)ರಡಿ ಹಾಗೂ ಉಪನಿಯಮ (2ರ 
ವ್ಯಾಪ್ತಿಗೊಳಪಟ್ಟು ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1947 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 423 ಆಸೇಇ 2004, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 
ಶ್ರೀ ಯು.ಎಸ್‌. ನೆಜ್ಜೂರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರು ದಿನಾಂಕ: 29.5.2004 ರಿಂದ 31.10.2004ರವರೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1948 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೬, ೨೦೦೪ ಭಾಗ - ೨ 





ಅಧಿಸೂಚನೆ ಸಂಖ್ಯೆ: ಸಿಆಸುಇ 403 ಆಸೇಇ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ಶ್ರೀ ಬಿ. ಮೃತ್ಕುಂಜಯಪ್ಪ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಆಯುಕ್ತರು, ಕೂಡಲಸಂಗಮ ಅಭಿವೃದ್ಧಿ ಮಂಡಳಿ ಇವರು 
ದಿನಾಂಕ:2.6.2004 ರಿಂದ ದಿನಾಂಕ:15.7.2004ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 
805) (ಎಫ್‌)ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ ಎಂದು ಹಾಗೂ ದಿನಾಂಕ:16.7.2004 ರಿಂದ 25.7.2004ರವರೆಗೆ ಕಳೆದ ಅವಧಿಯನ್ನು 

ಕರ್ನಾಟಕ ನಾಗರೀಕ ಸೇವಾ ನಿಯಮ 76 ರನ್ವಯ ಸೇರುವಿಕೆ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1949 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 54 ಸೇಇಮು 2004, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆ ಸೇವೆಗೆ ಸೇರಿದ ಈ ಕೆಳಕಂಡ ಮುಖ್ಯ ಇಂಜಿನಿಯರುಗಳಿಗೆ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ರೂ.14960-18720 ರ ವೇತನ ಶ್ರೇಣಿಯ ಪ್ರಧಾನ ಇಂಜಿನಿಯರ್‌ ವೃಂದಕ್ಕೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ 
ನಿಯಮ 32 ರಡಿ ಸ್ವತಂತ್ರ ಪ್ರಭಾರೆ ಮೇಲೆ ನೇಮಕ ಮಾಡಿ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 























ಸ್ಥಳನಿಯುಕ್ತಿಗೊಳಿಸಿದೆ. 

ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಸ್ವತಂತ್ರ ಪ್ರಭಾರೆ ಮೇಲೆ ನೇಮಕ ಮಾಡಿರುವ ಹುದ್ದೆ 

ಸಂ. 

1. | ಎಂ. ಮಂಚಯ್ಯ, ಆದೇಶ ಸಂಖ್ಯೆ: ಜಸಂಇ 283 ಸೇಎಸು 2004 ದಿನಾಂಕ:2.12.2004 ರಲ್ಲಿ 
ಮುಖ್ಯ ಇಂಜಿನಿಯರ್‌, ತುಂಗಾ ಮೇಲ್ಲಂಡೆ ಯೋಜನೆ, ಉನ್ನತೀಕರಿಸಿರುವ ಪ್ರಧಾನ ಇಂಜಿನಿಯರ್‌, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಶಿವಮೊಗ್ಗ, ಹುದ್ದೆಗೆ 

2. ಬಿ.ಎನ್‌. ಚಂದ್ರಶೇಖರಯ್ಯ, ಆದೇಶ ಸಂಖ್ಯೆ: ಲೋಇ 259 ಸೇಎಸು 2004 ದಿನಾಂಕ:9.11.2004 ರಲ್ಲಿ 
ಮುಖ್ಯ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿಗಳು, ಉನ್ನತೀಕರಿಸಿರುವ ಪ್ರಧಾನ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿಗಳು, 
ಬೆಂಗಳೂರು. ಬೆಂಗಳೂರು, ಹುದ್ದೆಗೆ 

3. | ಡಿ. ಸುಬ್ರಮಣ್ಯ, ಆಡಳಿತಾಧಿಕಾರಿ, ಕೃಷ್ಣ ಕಾಡಾ, ಭೀಮರಾಯನಗುಡಿ - ಖಾಲಿ ಹುದ್ದೆಗೆ 
ಮುಖ್ಯ ಇಂಜಿನಿಯರ್‌, ಹೈಡ್ರಾಲಜಿ ಮತ್ತು ಕೇಂದ್ರ 
ಯಾಂತ್ರಿಕ ಸಂಸ್ಥೆ, ಬೆಂಗಳೂರು. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1950 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 95 ಆಸೇವ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕಾರಂಜ ಯೋಜನೆ ಬೀದರ್‌, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಅಧಿಕಾರಿ, ಶ್ರೀ ಮಲ್ಲೇಶಯ್ಯ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ತುಮಕೂರು ಜಿಲ್ಲೆ, ತುಮಕೂರು ಖಾಲಿ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1951 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 176 ಆಸೇವ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ಮನೆಬಾಡಿಗೆ ನಿಯಂತ್ರಣಾಧಿಕಾರಿ (ಪೂರ್ವ), ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, 
ಶ್ರೀ ಜೋಗಯ್ಯ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಜಿಲ್ಲಾ 
ಸಮಾಜ ಕಲ್ಕಾಣ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1952 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 204 ಆಸೇವ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 147 ಆಸೇವ 2004 (ಭಾಗ) ದಿನಾಂಕ: 20.10.2004 ರಲ್ಲಿ ಪ್ರಧಾನ ವ್ಯವಸ್ಥಾಪಕರು (ಮಾನವ ಸಂಪನ್ಮೂಲ 
ಮತ್ತು ಆಡಳಿತ), ಮೈಸೂರು ಪೇಪರ್‌ ಮಿಲ್ಸ್‌ ಭದ್ರಾವತಿ, ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಎಸ್‌.ಹೆಚ್‌. ಕುದ್ರಿಮೋತಿ ಕೆ.ಎ.ಎಸ್‌. 
(ಹಿರಿಯ ಶ್ರೇಣಿ) ಅಧಿಕಾರಿ, ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ, ಕಿದ್ದಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1953 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


